: ಆರ್‌. ವೆಂಕಟೇಶ ಮೂರ್ತಿ 


ಕೆಲವು ದೇವಾಲಯ ಸಂಬಂಧೀ ದಾನಶಾಸನಗಳಲ್ಲಿ ನಿಬಂಧನೆಗಳು 


ಒಂದು ದೇಶದಲ್ಲಿ ರಾಜ್ಯ ಸ್ಥಾಪನೆಯಿಂದ 
ಸುಸ್ಥಿರತೆ ಉಂಟಾದಂತೆ "ಜನರು ಸೌಖ್ಯ ದಿಂದ 'ಜೀವನ 
ವನ್ನು ಸಾಗಿಸುತ್ತಿರುವಾಗ ದೇವಾಲಯಗಳನ್ನು ಕಟ್ಟಿಸಿ 
ಅವುಗಳ ನಿತಪ್ಪ [ಪೂಜೆ ಉತ್ಸವ ಜೀಣೋದ್ದಾರ 
ಮುಂತಾದ ಕಾರ್ಯಗಳಿಗಾಗಿ "ದತ್ತಿಯನ್ನು ಬಿಡುವ 
ಸಾಂಪ್ರಧಾಯವು ಆರಂಭವಾಗಿರುವುದು ಕಂಡು ಬರು 
ತದೆ. 


ಪ್ರಾಚೀನ ಕರ್ನಾಟಕದ, ದೇವಸ್ಥಾನಗಳು ಆ ಜನರ 
ಭಕ್ತಿ ಮತ್ತು ನಿಷ್ಟೆ ಷೈಗಳ ಪ್ರತೀಕಗಳು. ದೇವಸ್ಥಾನದ 
ನಿರ್ಮಾಣದ ವಿಷಯದಲ್ಲಿ ಹೆಚ್ಚು ಹುರುಪು ಉತ್ಪಾ 
ಹಗಳು ಗೋಚರವಾಗುವುದು ಎಂಟು ಅಥವಾ 
ಒಂಭತ್ತನೆಯ ಶತಮಾನಗಳ ಬಳಿಕ. ದೇವಸ್ಥಾನವನ್ನು 
ಕಟ್ಟಿಸಿದರೆ ಸಾಲದು ಅಮ ಸಾರೋದ್ದಾರವಾಗಿ ನಡೆ 
ಯುತ್ತಾ ಊರ್ಜಿತವಾಗಬೇಕಾಗುತ್ತದೆ. ಅದು ಭಕ್ತ 
ಜನರಿಂದ ಆಗಾಗ್ಗೆ ಬರಬಹುದಾದ ಕಾಣಿಕೆಗಳನ್ನಷ್ಟೇ 
ಅವಲಂಬಿಸಿ, ಕುಳಿತುಕೊಳ್ಳ ಲಾರದು. ತ 
ದೇವಸ್ಥಾನವನ್ನು ಕಟ್ಟಿಸಿದ ವ್ಯಕ್ತಿಯೇ ಅದಕ್ಕೆ 
ವಾಗಿ "ದತ್ತಿಗಳನ್ನು ಬಿಡುತ್ತಿದ್ದರು. ಅಷ್ಟೇ 1೯. ಒಬ್ಬ 
ವ್ಯಕ್ತಿಯಿಂದ ದೇವಸ್ಥಾನವು ನಿರ್ಮಾ ಣ “'ವಾಯಿತೆಂದರೆ: 
ಹತ್ತಾರು ಜನರು, ಹತ್ತಾರು 
ಹತ್ತಾರು ಗ್ರಾಮಗಳು ಸೇರಿ ಅದಕ್ಕೆ ದತ್ತಿಯನ್ನು 
ಬಿಟ್ಟು ಕೊಡುತ್ತಿದ್ದರು? ಹೀಗೆ ನೀಡಿದ ದಾನ ದತ್ತಿ 
ಗಳ “ಎತ ಷಯಗಳು' ಸಾರ್ವಜನಿಕರಿಗೆ ತಿಳಿಯುವ ಸಲು 
ವಾಗಿ ನಿರ್ದಿಷ್ಟವಾದ ಸ್ಥ ಸ್ಥಳಗಳಲ್ಲಿ ಶಿಲಾಶಾಸನಗಳನ್ನು 
ಹಾಕಿಸುತ್ತಿದ್ದರು. ಕ 


ಶಾಸನ ಪ್ರಪಂಚದಲ್ಲಿ ದಾನ ಶಾಸ ಸನಗಳದ್ದೇ 
ಸಿಂಹಪಾಲು. ರಾಜರು, ಅಧಿಕಾರಿಗಳು, ಮಹಾಜನರು, 
ಸಾರ್ವಜನಿಕರು, ಮುಂತಾದವರು ದೇವಾಲಯಗಳಿಗೆ, 
ಪೂಜಾರಿಗಳಿಗೆ, ಅರ್ಚಕರಿಗೆ, ಅಲ್ಲಿ ಕೆಲಸ ಮಾಡುವವ 
ರಿಗೆ ಮತ್ತು ದೇವಾಲಯಗಳಿಗೆ ಹೊಂದಿ ಕೊಂಡಂತೆ 
ಇರುತ್ತಿದ್ದ ಮಠಗಳಿಗೆ ಅಲ್ಲಿ ವ್ಯಾಸಂಗ ಮಾಡುವ 
ವಿದಾ ರ್ಥಿಗಳಿಗೆ, ಪಾಠ ಹೇಳಿಕೊಡುವ ಉಪಾಧ್ಯಾಯ 
ರುಗಳಿಗೆ ಅವರ ಜೀವನೋಪಾ ಯಗಳಿಗಾಗಿ, ಹೀಗೆ 


೩೪ 


ಶ್ರೇಣಿಗಳು, ಒಮ್ಮೊಮ್ಮೆ 


` ಅಧಿಕಾರಿಯಾಗಲೀ 


ಹತ್ತು ಹಲವಾರು ರೂಪದಲ್ಲಿ ದಾನ ನೀಡುತ್ತಿದ್ದ ಉಲ್ಲೇ : 


ಖಗಳು ಈ ದಾನ ಶಾಸನಗಳಲ್ಲಿ ಹೇರಳವಾಗಿ ಕಂಡು 


ಬರುತ್ತವೆ. 


ದೇವಾಲಯವು ನಿರ್ಮಾಣವಾಗಿ ಹೀಗೆ ಬಂದ 
ದಾನ, ದತ್ತಿಗಳು, ಅಲ್ಲಿನ ಕೆಲಸ ಕಾರ್ಯಗಳು, ಅವು 
ಗಳ ನಿರ್ವಹಣಾ ವಿಧಾನ, ಪೂಜಾ ಕೈಂಕರ್ಯಗಳು, 
ಪೂಜೆ ಮಾಡುವ ಮತ್ತು ಅವರಿಗೆ ಸಹಾಯ 
ಮಾಡುವ ಜನರ 
ಯಲ್ಲೇ ಸೇರಿಕೊಂಡ ಸಂಗೀತ ಸೇವೆ ನೃತ್ಯ 
ದೇವಾಲಯಗಳು SN 
ಆಗಬೇಕಾಗಿದ್ದ ಖಂಡ ಸ್ಟುಟಿತ ಜೀಣೆ 
ಇತ್ಯಾದಿ ಕಾರ್ಯಗಳ ವ್ಯವಸ್ಥೆ ಮತ್ತು ನಿರ್ವಹ೯ 
ಮುಂತಾದ ಜವಾಬ್ದಾರಿಗಳನ್ನು. ಗಂಭೀರವಾಗಿ ಪರಿಗ 


ಸೇವೆ, 


ಣಿಸಬೇಕಾದ್ದು ಅವಶ: ಕವಾಯ್ತು: ಇದರಿಂದ ದೇವಾಲ 
ಯಗಳ ಆಡಳಿತಾತ್ಮ ಕ ಜವಾಬ್ದಾರಿಯನ್ನು ಒಬ್ಬ 
ವ್ಯಕ್ತಿ ಕ್ಷಿಯು ಒಪ್ಪಿ ಕೊಂಡು ನಿರ್ವಹಿಸುವುದು ಅನಿ 


ವಾರ್ಯವಾಯಿತು. ಹೀಗೆ ದೇವಾಲಯಗಳ ವ್ಯವಸ್ಥೆಯ 


ಜವಾಬ್ದಾರಿ ಹೊತ್ತ ವಟಪ್ಯಸನೀ ಸ್ಥಾನಪತಿ' ಅಥವಾ 


ಶಿಛ 


ಸ್ಥಾನಿಕ . 


“ದೇವಸ್ಥಾನದ ಆಡಳಿತಾತ್ಮಕ ಮತ್ತು ಆರ್ಥಿಕ 
ಜವಾಬ್ದಾರಿಯನ್ನು ಒಪ್ಪಿಕೊಂಡಿದ್ದೆ ಸ್ಥಾನಿಕ" ಅಥವಾ 
ಸ್ಥಾನಪತಿಯನ್ನು 'ರಾಜನಾಗಲೀ ಅಥವಾ ಮತ್ತಾವುದೇ 
ನೇಮಿಸುತ್ತಿದ್ದಂತೆ ಉಲ್ಲೇಖಗಳಿಲ್ಲ. 
ಅದು ವಂಶಪಾರಂಪರ್ಯವಾಗಿ "ಅಥವಾ ಶಿಷ್ಯ ಪರಂ 
ಪರೆಯಲ್ಲಿ ಮುಂದುವರೆಯುತ್ತಾ ಬಂದ ಅಧಿಕಾರವಾ 
ಗಿತ್ತು. ಸ್ಥಳದ ತಪೋಧನನಾಡ' ಅಥವಾ ಬುದ್ಧಿವಂತ 
ಹಿರಿಯನಾದವನನ್ನು ಭಕ್ತಜನರು ಮುಖ್ಯಸ್ಥನನ್ನಾಗಿ 
ಅವಿರೋಧವಾಗಿ ಅಥವಾ ನಾರಾ“ "ಗುರುತಿಸಿ 
ಗೌರವಿಸುತ್ತಿದ್ದರು - ಪರಾ ಊಹೆ; ಇದನ್ನು 
ಪುಷ್ಟೀಕರಿಸಲು ಯಾವ ಶಾಸನಗಳನೆರವೂ ದೊರೆತಿಲ್ಲ", 
ಎಂಬುದಾಗಿ ಡಾ| ಇತ ಎಸ್‌. ಗೋಪಾಲರಾವ್‌ 
ಅವರು ತಮ್ಮ ಅಪ್ರಕಟಿತ ಮಹಾಪ್ರಬಂಧದಲ್ಲಿ ಹೇಳಿ 
ದ್ದಾರೆ. ಆದರೆ ಅವರ ಪ್ರಬಂಧದ ಕಾಲವ್ಯಾಪ್ತಿಗೆ 


ಇತಿಹಾಸ ದರ್ಶನ 


ಜೀವನ ನಿರ್ವಹಣೆ, ಪೂಜಾ ವಿಧಿ 


ತಡೆಯಲು 


ಸತ 


ಹೊರತುಪಡಿಸಿದ ಮಳವಳ್ಳಿ ತಾಲ್ಲೂಕಿನ ಒಂದು ಶಾಸ 


ನವು" ವೀರಬಲ್ಲಾಳದೇವನ. ಆಳ್ವಿಕೆಯಲ್ಲಿ ಮಹಾ 
ಪ್ರಧಾನಿಯಾದ ಚಂದ್ರ ಪ್ರಮುಳಿಯಣ್ಣನು ಪಿರಿಯ 
ವಿಟ್ಟಿದೇವ ಅಗ್ರಹಾರಕ್ಕಾಗಿ ಬಟ್ಟಯಾಂಗ ಎಂಬುವನಿಗೆ 


. ಅಂತರಪಳ್ಳಿಯನ್ನು ದಾನವಾಗಿ ನೀಡಿದುದೇ ಅಲ್ಲದೆ, 


ಆ ಹಳ್ಳಿಯ ಕೈಲಾಸ ದೇವಾಲಯದಲ್ಲಿ. ಚಂದ್ರ 
ಮೌಳೀಶ್ರ ರ ದೇವರನ್ನು ಸ್ಥಾಪಿಸಿ, ದೇವಾಲಯದ 
ಉಸ್ತುವಾರಿಯನ್ನು ನೋಡಿಕೊಳ್ಳ ವಿನ್ನಯಾಣ್ವಾರ್‌ 
ಎಂಬುವನ ಮಗನಾದ i ಎಂಬುವನನ್ನು 
ಸ್ಥಾನಪತಿಯಾಗಿ ನೇಮಿಸಿದ ಎಂದು ತಿಳಿಸುತ್ತದೆ. ಇದ 
ರಿಂದ ಅಧಿಕಾರಿಗಳೂ ಸ್ಥಾನಪತಿಯನ್ನು 'ನೇಮಿಸುತ್ತಿ 
ದ್ದರು ಎಂಬುದು ಸ್ಪಷ್ಟವಾಗುತ್ತದೆ. 


ಡಾ॥ ಎನ್‌.ವೆಂಕಟರಮಣಯ್ಯನವರ ಪ್ರಕಾರ 
ವಿಜಯನಗರದ ಕಾಲದ ಸ್ಥಾನಿಕರ ಕರ್ತವ್ಯಗಳು 
ಇಷ್ಟು -*"ದೇವಸ್ಥಾನಕ್ಸೆ ಸೇರಿದ್ದ ಭೂಮಿಗಳನ್ನು 
ನೋಡಿ ಕೊಳ್ಳುವುದು; "ದೇವಸ್ಥಾನದ ಪರವಾಗಿ ಧನ 
ರೂಪದ, ಭೂಮಿರೂಪದ ದತ್ತಿಗಳನ್ನು - 
ವುದು; ಭೂಮಿಯನ್ನು ಕೊಂಡುಕೊಂಡು ದೇವಸ್ಥಾನದ 
ಆಸ್ತಿಯನ್ನು ಹೆಚ್ಚಿಸುವುದು; ಉತ್ಸವಗಳಿಗೆ ಹಣ 


ಬೇಕಾದಾಗ ಭೂಮಿಯನ್ನು ಮಾರುವುದು; ಹೊಲದ 


ಆಧಾರದ ಮೇಲೆ ದೇವಸ್ಥಾದನ ಹಣವನ್ನು ಬಡ್ಡಿಗೆ 
ಸಾಲವಾಗಿ ಕೊಡುವುದು; ಸಾಲ ತೀರಿದಾಗ ಅಡವಿ 
ಟ್ರಿದ್ದ ಹೊಲವನ್ನು ವಶಪಡಿಸಿಕೊಳ್ಳುವುದು; ದೇವಾ 
ಸ್ಥಾನದ ಭೂಮಿಯನ್ನು ರೈತರಿಗೆ ಗೇಣಿಯಾಗಿ ಕೊಡು 
ವುದು; ದೇವಸ್ಥಾನದ ಐಶ್ವರ್ಯ ದ ಮೇಲ್ವಿಚಾರಣೆ”. 
ಇದು ನಮ್ಮ “ಕಾಲದ "ಸೈನಿಕರಿಗೂ ಬಹುಮಟ್ಟಿಗೆ 
ಅನ್ವಯಿಸುತ್ತದೆ5 


ಈ ಸ್ಥಾನಿಕರು ಗ್ರಾಮಜೀವನದಲ್ಲಿ ಅತ್ಯಂತ 
ಪ್ರಮುಖ ಪಾತ್ರವನ್ನು ವಹಿಸುತ್ತಿದ್ದರು. ಊರಿನ್ದಲಿ 
ಯಾವ ಪ್ರಮುಖ ಕಾರ್ಯವಾದರೂ ಅವರ ಸಾಕ್ಷಿ 
ಯಲ್ಲಿ ನಡೆಯುತ್ತಿತ್ತು. ಉದಾಹರಣೆಗೆ, ಹಳೇ. ಆಲೂ 
ರಿನ ಶಾನವೊಂದು, ವೇಳರು, ಕೋವರು, ಕುಣಿಂದರು 
ಮತ್ತು ನಲ್ಲೊಡೆಯರು, ಮುಂತಾದ ಬೇರೆ ಬೇರೆ 
ಸೇರಿದ ಜನರು ಚಂದ್ರನಾಥ ಬಸದಿಯನ್ನು 

ಊರ್ಜಿತಗೊಳಿಸಿದನ್ನು ದಾಖಲಿ ಸಿರುವುದೇ ಅಲ್ಲದೆ. 
ಪಾರೀಶ್ವದೇವನ ಮಕಳೂ, ಕವಿ ಮತ್ತು ಗಮಕಿ 
ಎಂದು ವರ್ಣಿತವಾಗಿರುವ ಮಲ್ಲಿಸೇನ ಮಲಧಾರಿಗಳ 
ಶಿಷ್ಯರೂ ಆದ ಆದಿಯಣ್ಣ ಮತ್ತು ಚಲುವಣ್ಣರಿಗೆ 


ಇತಿಹಾಸ ದರ್ಶನ 


ದರೆ ಅಥವಾ 


ಸ್ವೀಕರಿಸು . 


ಭೂಮಿ, ತೋಟ, ಮುಂತಾದುವನ್ನು ದಕ್ತಿಯಾಗಿ ನೀಡಿಶಿವ 
ಮತ್ತು ವಿಷ್ಣು ದೇವಾಲಯದ ಸ್ಥಾನಪತಿಗಳು ಈ ದತ್ತಿಗೆ 


ಹೊಣೆಗಾರರು ಎಂಬುದನ್ನು. ತಿಳಿಸುತ್ತದೆ. 


'ಸಾಕಿಗಳಾಗಿದ್ದು ಮುಂದೆ ಅವರು ಈ ದತ್ತಿಯ ರಕ್ಷಣೆಗೆ 


ದಾನ ದತ್ತಿಗಳನ್ನು ನೀಡುತ್ತಿದ್ದ: ದಾನಿಗಳು, ದಾನ 
ತೆಗೆದುಕೊಂಡ ವ್ಯಕ್ತಿಗಳಿಂದ ಒಳ್ಳೆಯ ಗುಣ ಮತ್ತು 
ನಡತೆಗಳನ್ನು ಅಪೇಕ್ಲಿಸುತ್ತಿದ್ದರು. ಇದನ್ನು ಬೆಂಗಳೂರು 
ತಾಲ್ಲೂಕಿನ ತಲಗಟ್ಟಪುರದ ಒಂದು ಶಾಸನದ 
ಮೂಲಕ ್ಹಸ್ಪಷ್ಟಪಡಿಸಬಹುದಾಗಿದೆ. "ಕಾಮದೇವರ್‌ 
ಆದ ನಾನು ಎಚ್ಚರಿಕೆ ನೀಡುವುದೇನೆಂದರೆ, ಯಾರೇ 
ಆದರೂ ಶಿವಪುರದ ಒಳ್ಳೆಯದನ್ನು ಅಲಕ್ಷಿಸಿದರೆ 
ಅಥವಾ ಮತ್ತೊಬ್ಬರ ಮೇಲೆ ತಪ್ಪು. ದೂರು ನೀಡಿ 
ಅಡವವಿಡುವಂತಹ ಕೆಲಸವನ್ನೇ 
ನಾದರೂ ಮಾಡಿದರೆ ದಂಡವನ್ನು ವಸೂಲಿ ಮಾಡು 


ವುದೇ ಅಲ್ಲದೆ, ಅವರನ್ನು ವೃತ್ತಿಯಿಂದ ಉಚ್ಛಾಟಿಸ 


ಲಾಗುವುದು”! ಎಂದು ನಿಂಬಂಧನೆಯನ್ನು ಹಾಕಿರುವು 
ದನ್ನು ಕಾಣಬಹುದು. 


ಈ ದಾನ ಶಾಸನಗಳಲ್ಲಿ ಕೆಲವು ಶಾಸನಗಳು 
ವಿಶಷ್ಟವಾದ ವಿಚಾರಗಳನ್ನು 9 ಸುತ್ತವೆ. ಇಂತಹವು 
ಬಹಳ ವಿರಳವಾಗಿ ದೊರೆಯುತ್ತವೆ. "'ಇಂತಹವುಗಳಲ್ಲಿ 
ಸ್ಥಾನಪತಿಗಳು, ಮಹಾಜನರು, ದಾನದ ಭೂಮಿಯನ್ನು 
ತಮ್ಮ ತೊಂದರೆಗಳಿಗಾಗಿ ಅಡವುಗಳನ್ನು ಇಡುತ್ತಿ 
ದ್ದುದು ದೇವಾಲಯದಿಂದ ಸಾಲವನ್ನು ಕೊಟ್ಟು 
ಅದರ ವಸೂಲಾತಿಗಾಗಿ ಹೋಗುತ್ತಿದ್ದವರಿಗೆ ಹಾಕು 
ತ್ತಿದ್ದ ನಿಬಂಧನೆಗಳು ಮತ್ತು ದೇವಾಲಯಕ್ಕೆ ಸಂಬಂಧಿ 
ಸಿದೆ ಭೂಮಿಗಳನ್ನು ಮಾರಾಟ ಮಾಡಿದಾಗ, ಕೊಂಡ 
ವರಿಗೆ ವಿಧಿಸುತ್ತಿದ್ದ ನಿಬಂಧನೆಗಳು ಇತ್ಯಾದಿ. ವಿಶೇಷ 
ಗಮನವನ್ನು ಸೆಳೆಯುತ್ತವೆ. 


ಸ್ಥಾನಪತಿಗಳು ತಮಗಿರುವ ಅಧಿಕಾರವನ್ನು 
ದುರುಪಯೋಗಪ ಡಿಸಿಕೊಂಡು ಕರ್ತೆವ್ಯ ಲೋಪವನ್ನು 
ಎಸಗುತ್ತಿದ್ದರು ಎಂಬುದನ್ನು ಶ್ರ ಶ್ರವಣಬೆಳಗೊಳದ 
ದೊಡ್ಡಬೆಟ್ಟದ ಗೊಮ್ಮಟೇಶ್ವರ. ದೇವಾಲಯದ ಕಂಬದ 
ಮೇಲಿರುವ ಒಂದು ಶಾಸನ ಮತ್ತು ಜೈನ ಮಠದಲ್ಲಿ 


. ರುವ ತಾಮ್ರಶಾಸನ (ಎರಡೂ ಒಂದೇ ವಿಷಯವನ್ನು 


ಒಳಗೊಂಡಿದೆ) ಇದನ್ನು ಸ್ಪಷ್ಟ ಪಡಿಸುತ್ತವೆ. 


ಬೆಳುಗೊಳದ ಗೊಮ್ಮ! ಟೇಶ್ವ ರಾಲಯಕ್ಕೆ ಸೇರಿದ್ದ 
ಅರ್ಚನ ವ್ರಿತ್ತಿಯ ಸ್ವಾಸ್ತೆಯನ್ನು' ಅಲ್ಲಿನ” ಸ್ಥಾನಿಕರು 


೩೫ 


ತಮ್ಮ ತಮ್ಮ ಅನುಪತ್ಮ ದಿಂದ (ತೊಂದರೆಯಿಂದ) ವರ್ತ 
ಕರು ಹಾಗೂ ಗೌಡರುಗಳಾದ ಚೆನ್ನಣ್ಣ, ಚಿಕ್ಕಣ್ಣ, ಚಿಗಪಾ 
ಯಸೆಟ್ಟಿ ಅಜ್ಜಣ್ಣನ ಪದುಮಪ್ಪನ ಮಗ ಪಂಡೆಣ್ಣ ಪದು 
ಮರಸ್ಟಯ್ಯ, 'ದೊಡ್ಡಣ್ಣಪ ಪಂಃ ಜಬಾಣ್ಮ ಕವಿಗಳ' ಮಗ 
ಬೊಮ್ಮಪ್ಪ, ಬೊಮ್ಮಣ್ಣ ಕವಿ, ವಿಜೆಯೆಂಣ, ಗುಂಮಂಣ, 
ಚಾರುಕಿರ್ತಿ, ನಾಗೆಪ್ಪ, ಬಡದೈಯ್ಯ, ಬೊಂದಿಸೆಟ್ಟಿ, 
ಹೊಸಹಳ್ಳಿಯ ರಾಯಣ್ಣ, ಪರೆಯಂಣ ಗೌಡ್ಕ ಬೈರಸೆಟ್ಟಿ, 
ಬೈರಂಣ, "ವೀರಯ್ಯ, ಮುಂತಾದವರಿಗೆ ಅಡವು ಭೋಗ್ಯ 
ವನ್ನು ಮಾಡಿದ್ದರು. ಇದನ್ನು ತಿಳಿದ ಚಾಮರಾಜವೊಡೆರೈ 
ಯನವರು, ಬಹುಕಾಲದಿಂದ ಅಡವು ಮಾಡಿಕೊಂಡಿದ್ದವ 
ರನ್ನು ಕರೆಸಿ ಸ್ಥಾನದವರಿಗೆ ನೀವು ಕೊಟ್ಟಂಥ ಸಾಲವನ್ನು 
ನಾವು ಶೀರಿಸುತ್ತೇವೆ. ಎಂದು ಹೇಳಿದಾಗ, ವರ್ತ ಕರು 
ಮತ್ತು ಗೌಡರು, ತಮ್ಮ ತಂದೆ ತಾಯಿಗಳ ಹೆಸರಿನಲ್ಲಿ 
ನಾವು ಪಡೆದಿರುವ ಭೂಮಿಯನ್ನು ಧಾರೆಯೆರೆದು 
ಕೊಡುತ್ತೇವೆ ಎಂದು ಸ್ಥಾನದವರಿಗೆ ಧಾರೆಯೆರೆದುಕೊಟ್ಟು 
ಮುಂದೆ ಬೆಳುಗುಳದ ಸ್ತಾನದವರು ಸ್ವಾಸ್ತಿಯನು ಅವನಾ 
ನೊಬ್ಬನು ಅಡಹು ಹಿಡಿದಂತವರು, “ಅಡವ ಕೊಟಂ 

ವರು. `ಧರುಶನ ಧರ್ಮ ಕ್ರ ಹೊರಗು ಸ್ಥಾನ ಮಾನ್ಕಕೆ ಕಾರ 
ಣವಿಲ್ಲ. ಇಷ್ಟಕ್ಕೂ ಮಾರಿ ಅಡವ ಕೊಟಂತವರು. ಅಡವ 
ಹಓಿಡಿದಂತವರನು' ಯಿ ರಾಜ್ಯಕ್ಕೆ ಅಧಿಪತಿಯಾಗಿದಂಥ 

ದೊರೆಗಳು ಈ ದೇವರ ಧರ್ಮವನು ನಡೆಸ ಸಲುಳ್ಳವರು'" 

ಎಂದು ನಿಬಂಧನೆಯನ್ನು ಹಾಕಿರುವುದು ಈ ಎರಡೂ 
ಶಾಸನಗಳಿಂದ ತಿಳಿದುಬರುತ್ತದೆ.₹ 


ಒಂದೇ ವಿಷಯವನ್ನು ಹೊಂದಿರುವ ಗೊರೂರು 
ಪರವಾಸುದೇವರ ದೇವಾಲಯದ ಬಾಗಿಲುವಾಡದ 
ಉತ್ತರಮತ್ತು ದಕ್ಷಿಣದಲ್ಲಿರುವ ಮತ್ತೆರಡು ಶಾಸನ 
ಗಳು " ಒತ್ತೆಯಿಡಲಾಗಿದ್ದ ದೇವಾಲಯದ ಭಧ 
ಯನ್ನು ಸ್ತ್ರೀಯೊಬ್ಬಳು ಬಿಡಿಸಿಕೊಟ್ಟರುವುದನ್ನು ತಿಳಿಸು 
ತ್ತವೆ. ಗೊರೂರಿನ” ಅನಾದಿ ಅಗ್ರಹಾರದ ಅಕ್ಕಲಯಕ್ಕ 
ನಮಗಳು ತಂಗೆ ಪೆಣ್ಣಕ್ಕ (ಬಹುಶಃ ಅಗ್ರಹಾರದಲ್ಲಿ 
ಸೇವೆ ಸಲ್ಲಿಸುತ್ತಿ ತಿದ್ದವರು?) ಶ್ರೀ ವಾಸುದೇವರಿಗೆ ಸಂಬಂ 
ಧಪಟ್ಟ ಭೂಮಿಯನ್ನು ಅಲ್ಲಿನ ನಂಬಿಯರು ಹಿಂದೆ 
ಒತ್ತೆಯಿಟ್ಟಿದ್ದುದನ್ನು ಹೊನ್ನು ಕೊಟ್ಟು ಹ 
ವುದೇ “ಅಲ್ಲದೆ, ಪ್ರತೀದಿನ ಊಟದ ವ್ಯವಸ್ಥಗಾ 
ಒಂದು ಬಳ್ಳೆ ಅಕ್ಕಿಯನ್ನು ದಾನವಾಗಿ ಪ 
ದಾಖಲಿಸಿದೆ. ಮುಂದೆ, ಈ ದಿನದಿಂದ ಆದಿಯಾಗಿ 
ನಂಬಿಗಳು ಭೂಮಿಯನ್ನು ಒತ್ತೆಯಿಟ್ಟಿದ್ದಾದರೆ ಅವರು 
ಹದಿನೆಂಟು ಸಾಮ್ಯಗಳಿಗೆ ಹೊರಗು ಮತ್ತು ಒತ್ತೆ 
ಇಟ್ಟುಕೊಂಡವರೂ ಸಹ ಹದಿನೆಂಟು ಸಾಮ್ಯಗಳಿಗೆ 


೩೬ 


ದೇವರ ಅಖೆಂಡಿತ ಎರಡು ವೃತ್ತಿಗಳನ್ನೂ 


ಹೊರಗು ಎಂದು ತಿಳಿಸಿ ನಂಬಿಯರು ಇನ್ನು ಮುಂದೆ 


. ಪ್ರತೀದಿನ ಒಂದು ಬಳ್ಳೆ ಅಕ್ಕಿಯನ್ನು ದೇವರ ಪ್ರಸಾದಕ್ಕಾಗಿ 


ಕೊಡುವುದು ಎಂಬ ನಿಬಂಧನೆಯನ್ನು ವಿಧಿಸಿರುವುದನ್ನು 
ತಿಳಿಸುತ್ತದೆ. 


ಈ ವಿವರಗಳಿಂದ ಯಾವ ಸಂದರ್ಭದಲ್ಲಿ 
ಅಥವಾ ಯಾವ ಪರಿಸ್ಥಿತಿಯಲ್ಲಿ ಭೂಮಿಯನ್ನು 
ಅಡವು ಹಾಕಿಕೊಂಡರು ಎಂಬುದು ತಿಳಿಯದಿದ್ದರೂ, 
ದೇವಾಲಯದ ಅಧಿಕಾರ ವರ್ಗದವರು ದೈವ ನಿಧಿ 
ಯನ್ನು ದುರುಪಯೋಗ ಪಡಿಸಿಕೊಂಡ. ರೆಂಬುದಂತೂ 
ಇದರಿಂದ ಖಚಿತಗೊಳ್ಳುತ್ತದೆ. ಈ ರೀತಿ ದುರುಪ 
ಯೋಗ ಪಡಿಸಿಕೊಳ್ಳುತಿದ್ದುದು ರಾಜರ, ಅಧಿಕಾರಿಗಳ 


ಗಮನಕ್ಕೆ ಬಂದರೂ, “ಅಂತಹವರ ವಿರುದ್ಧ ಯಾವುದೇ : 


ರೀತಿಯ ಕ್ರಮ ಕೈಗೊಳ್ಳದಿರುವುದು " ಆಶ್ಚರ್ಯ 
ವೆನಿಸುತದೆ. 

ಸಂಧಘಟದ ಒಂದು, ಶಾಸನವು 'ಕ್ರಯಲಕ್ಷತ' 
ದಾನವನ್ನು ಉಲ್ಲೇಖಿಸಿದೆ! ಸಿಂಧಘಟ್ಟದ ಆಶೇಷ 

ತನ್ನಿ ಇ ಒಂ 

ಮಹಾಜನಂಗಳು ಗಂಡಸೆಯ ಮ ಮಕ್ತಳು 
ಮಾದಣ್ಣ ಮತ್ತು ಸೇನ ಜೊಮ್ಮಣ್ಣನೊಡನೆ ಪಾನಿ 
ಕೊಂಡ ಶಾನಕ್ರವ ಪ್ರಕಾರ ಮಹಾಜನಗಳು ಸಿಂಧ 


ಘಟದ ಲಕ್ಷೀನಾರಾಯಣ ದೇವರ ಸ್ಥಾನ ಮತ್ತು ಆ 
ಹಳಿಹಿರಿ 
ಯೂರಿನ ಗದ್ದೆ, ಬೆದ್ದಲು, ಮನೆ ಇತ್ಯಾದಿಗಳನ್ನು 
ಆಗಾಮಿ, ಬಳಿ' (ತೆರಿಗೆ) ಸಹಿತ ತೆತ್ಕಾಲೋ 
ಯದ್ರವ್ಯ ವರಹ ಗದ್ಮಾಣಗಳಿಗೆ ಮಾರು 
pl ಎಲ್ಲವನ್ನೂ ಕಳೆದುಕೊಂಡು 
ಕ್ರಯಲಕ್ಷಣ ಆತ್‌ ದಾನವಾಗಿ ಕೊಟ್ಟ ವೃತ್ತಿಗೆ 
ಮತ್ತು "ಡೇವರಿಗೆ ಮತ್ತು. ಊರಿಂದ ಬರುವ ಸಿದಾ 


ಯವನ್ನು ಪ್ರತಿವರುಷ ವೊ 

ತೆಗೆದುಕೊಳ್ಳು ತ್ತಾರೆ. ಸೇಸ್ಕೆ ಸಿದ್ಧಾಯಗಳು ಯಾವು 
ದೆಂದರೆಃ- ಅಳಿವು, ಅನ್ಯಾ ಯೆ, ಅಭ್ಯಾ ತ್ಮಿ ಕಿರುಕುಳ 
ಕಟ್ಟು ಗೂಳು, ಕಟಕಸೇವೆ,' ಆನೆಸೇಸ್ಸೆ ಪಟ್ಟ ಬದ್ಧ, 
ಪುತ್ರೊ ತ್ಸ ವ ಬಾಸಿಗದೆರೆ, ಹೊದಕೆ ಇತ್ಕಾ ದಿಗಳು 


ವೃತ್ತಿಗೆ ಬಂದ ಸೇಸ್ಕೆ ಸಿದ್ಧಾಯಗಳನ್ನು ಚಾ ಚಟು 
ತಾವೇ ತೆತ್ತು ಸರ್ವ ಬಾಧಾ ಪರಿಹಾರವಾಗಿ ಮಾದಣ್ಣ, 
ಬೊಮ್ಮಣ್ಣ ' ಅವರುಗಳಿಗೆ ಸರ್ವ ಮಾನ್ಯ ರಾಗಿ ಪರಿಹರಿ 
ಸಕೊಡತಕ್ನದ್ದು. ಆ ಎರಡು ವ ವೃತ್ತಿಗಳಿಗೆ 
ಊರಕೊಡಗದೆರೆ, ಬನಂಗುದೆರೆ, “ಬಾಣ, ಅಭ್ಯಾಗರೆ, 
ಸೇಸ್ಕೆ ಸಿದ್ದಾಯ, ಅಳಿವು ಅನ್ಮಾಯ ಏನು ಬಂದರೂ 


ಇತಿಹಾಸ ದರ್ಶನ 


ಮಹಾಜನಗಳು ತಾವೇ" " 


ಹಳಿಹಿರಿ . 


ಬೊಮ್ಮಣ್ಣ, ಮಾದಣ್ಣಗಳೇ ತೆಗೆದುಕೊಳ್ಳುವುದು. ದೇವ 
ರಿಗೆ ಮಾದಣ್ಣ ಬೊಮ ಒಣ್ಣಗಳು ಮಾಡುವೆ ಶ್ರೀ ಕಾರ್ಯ 
ಗಳೆಂದರೆ ಎರಡು ಹೊತ್ತಿನ ಉಪಹಾರ, ದೀವಿಗೆ, ದವನ, 
ನೂಲು, ಪಂಚಪರ್ವ - ಇತ್ಯಾದಿಗಳು. ಲಕ್ಷೀನಾರಾ 
ಯಣ ದೇವಾಲಯ ಸೋರಿಬಿದ್ದರೆ (ಮೇಲುಗೆಲಸ್ಕ 
ಸುಣ್ಣಹೊಡಿಸುವುದು ಬಿಟ್ಟು) ಮತ್ತು ಬೇರೆ ಏನು 
ಬಾಡ ಆದರೂ ಅದಕೆ ಮಾದಣ್ಣ ಬೊಮ ಒಣ್ಣಗಳು 
ಕಾರಣಕರ್ತರಲ್ಲ ಆ ದೇವ ವರಸ್ಥಾನ' ವೃತ್ತಿಯ" "ಹಳ್ಳಿ 
ಹಿರ ಊರ ಗದ್ದೆ ಬೆದ್ದಲ ಮೇರೆ, ಊರು ಸಾಲ್ಕ 


ಪ್ರತ್ಯೇಕಸಾಲ, ಆದಿವ್ಯಾದಿ. ಏನಾದರೂ ಇದ್ದು 
ಮುಂದೆ ಅವು ತಿಳಿದರೆ ಮಹಾಜನಗಳೇ ಅವುಗಳನ್ನು 
ಪರಿಹರಿಸಿಕೊಡತಕ್ತದ ನ — ಇಷ್ಟೆಲ್ಲ ವಿ ವಿವರಗಳ ಸಂತರ 
ಶಾನನವು ತನ್ನ ಭಾಗದಲ್ಲಿ ಅರ್ಧವನ್ನು 
ದಾಸೋಹಕೂ ಮಾದಣ್ಣನು ತನ್ನ ಭಾಗ್ಗದಲ್ಲಿದ್ದ 
ಅರ್ಧವನ್ನು ವಿಷ್ಣುದೇವ ರಿಗೂ ಕೊಟ್ಟಿದ್ದನ ನು 
ದಾಖಲಿಸಿದೆ. 


ಆ ದೇವಸ್ಥಾನದ ಪೂಜೆಯ ಹಕ್ಕನ್ನೂ ಕೊಂಡ 
ವರು ಪಡೆದರು.” ಆದರೆ ಆ ಊರಿನಿರಿದ ದೇವರಿಗೆ 
ಬರುವ ಸಿದ್ದಾಯವನ್ನು ಪಡೆಯುವ ಹಕ್ಕನ್ನು ಮಾತ್ರ 
ಮಹಾಜನಗಳು ತಾವೇ ಉಳಿಸಿಕೊಂಡರು... ಅದರ 
ಫಲವಾಗಿ ಹಲವು ಜವಾಬ್ದಾರಿಗಳನ್ನು ಮಹಾಜನರೇ 
ಹೊರಬೇಕಾಯಿತು. ಆ ದೇವರ ವೃತ್ತಿಗೆ ತೆರಬೇಕಾದ 
ಸೇಸೆ. ಮುಂತಾಗಿ ಬಂದ ಬಾಧೆಗಳನ್ನು ತಾವೇ ಪರಿ 
ಹರಿಸಿಕೊಳ್ಳಲೂ...ಹಾಗೂ ದೇವಾಲಯದ ಜೀರ್ಣೋ 
ದ್ಧಾರ ಮಾಡಿಸಲು ಸಹ ಅವರೇ ಹಪಸಟ್ಟಾರರು, 
ದೇವರಿಗೆ Bg ತಕ್ಕಂತೆ ಪೂಜಾದಿಗಳನ್ನು “ನಡೆ 
ಕೊಂಡು ಹೋಗುವ ಹೊಣೆ ಮಾತ್ರ ಈ ಸಬ್ಬರದು. 
ಆ ಎರಡು ವೃತ್ತಿಗೆ ಹಳಿಹಿರಿ ಊರೊಳಗಣ ಕೊಡಗಿ 
ದೆರೆ.. ಮುಂತಾದ ತೆರಿಗೆಗಳಿಂದ ಬಂದ ಆದಾಯವನ್ನು 
ಸಹ ಇವರೇ ಅನುಭವಿಸುವರು. ಇದು ಶಾಸನದ 
ಸಾರಾಂಸ. ಇದರಿಂದ ಒಂದು ಅಂಶ ವ್ಯಕ್ತವಾಗುತ್ತದೆ. 
ಮಹಾಜನರು ತೆರಬೇಕಾದ ತೆರಿಗೆಗಳಿಗಿಂತ ಹೆಚ್ಚಿನ 
ಪಾಲು ಅವರಿಗೆ, ಆ ದೇವರಿಗೆ ಊರಿಂದ ಬರುವ 
ಸಿದ್ದಾಯದಿಂದ ದೊರೆಯುತ್ತಿರಬೇಕು. ಎಂತಲೇ ಇತರ 
ತೆರಿಗೆಗಳನ್ನು. ತಾವೇ ತೆತ್ತು ಜೀರ್ಣೋದ್ಧಾರದ 
ಕಾರ್ಯವನು ತಾವೇ ಮಾಡುವ ಹೊಣೆ 
ಹೊತ್ತಿದ್ದರು.'? ' 


ಇತಿಹಾಸ ದರ್ಶನ 


' ಮೇಲೆ ತಿಳಿಸಿರುವಂತೆಯೇ 


ಇದೇ ಸಿಂಧಘಟ್ಟದ ಮತ್ತೊಂದು ಶಾಸನ 
ಸಹ ಕ್ರಯ ಲಕ್ಷಿತದಾನ' ವನ್ನು "ಉಲ್ಲೇಖಿಸುತ್ತದೆ.!2 
ಸಿಂಧಘಟ್ಟದ ಮಹಾಜನಗಳು ಹಿರಿಯ ಬಂಢಾರದ 
ಚಿಕ್ಕ ಮಗ * ಮತ್ತು ಮಾಚನಕ 
ಟ್ಟೆಯ ಸ್ಥಾನಪಶಿಯೂ ಆದ ಮಲೆಯ ನಾಯಕನಿಗೆ 
ಸಂಗಮೇಶ್ವರ ಮತ್ತು ಜನ್ನೇಶ್ವರ ದೇವರ ಎರಡು 
ವೃತ್ತಿಗಳನ್ನು ತತಾಲೀನ ಕ್ರಯ” ದ್ರವ್ಯ ವರಹಗಳಿಗೆ 
ಮಾರುವುದನ್ನು ಶಾಸನವು ದಾಖಲಿಸಿರುವುದೇ ಅಲ್ಲದೆ 
(ಕೃಷ್ಣರಾಜ ಪೇಟೆ. - 
86) 'ನಿಂಬಂಧನೆಗಳನ್ನು ಮಾಡಿರುವುದು ತಿಳಿಸುತ್ತದೆ. 


ಬೈರಾಪುರದ ಮತ್ತೊಂದು ಶಾಸನವು! ಬೈರಾ 
ನ ಮಹಾಜನಗಳು ಸ್ಥಾನಿಕ ಬೊಮ್ಮಣ್ಣ ಮತ್ತು 

ಜೆಗಳು ಎಲ್ಲರೂ ಸೇರಿ "ಐದು ಖಂಡುಗ ಬೀಜಾ 
ವರಿ ಭೂಮಿಯನ್ನು ಅನಂತಪ್ಪ ಒಡೆಯನಿಗೆ ವರಹ 
ಗದ್ಮಾಣಗಳಿಗೆ ಮಾರುತ್ತಾರೆ. ಇದಕ್ಕೆ ಸಿಂಧಘಟ್ಟ 
ಮತ್ತು ಬಾಚಿಹ ಲ್ಲಿಯ ಮಹಾಜನಗಳು ಮತ್ತು ಇತ 
ರರು ಸಾಕ್ಷಿಗಳು ಎಂದು ಉಲ್ಲೇಖಿಸಿದೆ. 


ಈ ಎಲ್ಲ ಶಾಸನಗಳು ಉಲ್ಲೇಖಿಸಿರುವ, 
ದಾಖಲಿಸಿರುವ ವಿವರಗಳನ್ನು ಹಿನ್ನೆಲೆಯಲ್ಲಿ ಅವ 
ಲೋಕಿಸಿದಾಗ ಶಿಳಿದು ಬರುವ ಅಂಶವೆಂದರೆ, ದೇವ 
ರಿಗೆ ಅಥವಾ ದೇವಾಲಯಕೆ ಸೇರಿದ ಆಸ್ತಿಗಳನ್ನು 
ಮಾರಾಟ ಮಾಡುವುದರೊಂದಿಗೆ, ಆ ದೇವರಿಗೆ ಸಲ್ಪ 

ಬೇಕಾದ ಪೂಜಾವಿಧಿಗಳನ್ನೂ ಕೊಂಡವರೇ ನಡೆಸಬೇಕು 
ಎನ್ನುವ ಮೂಲಕ ದೇವಾಲಯವನ್ನೇ ಮಾರಿಕೊಳ್ಳುತ್ತಿ 
ದ್ದುದಲ್ಲದೆ ತಮ್ಮ ಸ್ವಂತ ತೊಂದರಗಳನ್ನು ಪರಿಹಾರ 
ಮಾಡಿಕೊಳ್ಳಲು “ತ್ತೆಯನ್ನು ಇಡುತ್ತಿದ್ದರು ಎಂದು 


| ಭಾವಿಸ ಬಹುದಾಗಿದೆ. 


“ದೇವಾಲಯಗಳನ್ನು ಮಾರಲು ಅಥವಾ ಒತ್ತೆ 
ಯಿಡಲು ದೇವಾಲಯದ. ಆಡಳಿತ ವರ್ಗವೇ ಕಾರಣ 
ಎಂದು ಭಾವಿಸಬಹುದಾಗಿದೆ. ದುರಾಡಳಿತ, ದುಂದು 
ವಚ್ಚ, ಅಸಾಮರ್ಥ್ಯ, ಅವ್ನ ೈವಸ್ಥಗಳಿಂದಾಗಿ ದೇವಾಲ 
ಯಗಳ ಆರ್ಥಿಕ ಪರಿಸ್ಥಿತಿ "ಹದಗೆಟ್ಟ ಸಂದರ್ಭದಲ್ಲಿ 
ಎ ಹಾ ಅಥವಾ ಒತ್ತೆಯಿಡುವ ಅಪ 
ರೂಪದ ಪ್ರಸಂಗಗಳು ಎದುರಾಗುತ್ತಿದ್ದವು”'9ಎಂಬ 
ಡಾ| ಜ್‌ ಗೋಪಾಲರಾವ್‌ ಅವರ ಅಭಿ 
ಪ್ರಾಯವನ್ನು ಒಪ್ಪಬಹುದಾಗಿದೆ. 


೩೭ 


ಇಷ್ಟೆಲ್ಲಾ ಅವ್ಯ ವಸ್ಥೆಗಳ ನಡುವೆ ದೇವಾಲಯದ 
ಖಜಾನೆಯಿಂದ ಧಾನ್ಮ ವನ್ನು ಸಾಲವಾಗಿ ಕೊಟ್ಟು 
ಅದಕ್ಕೆ ಬಡ್ಡಿಯ ರೂಪದಲ್ಲಿ 
` ಖಜಾನೆ ತುಂಬಿಸುತ್ತಿದ್ದಂತಹ ವ್ಯವಸ್ಥೆಯೂ ಇದ್ದು 
ವಸೂಲಾತಿಗಾಗಿ - ಹೋಗುವ ವ್ಯಕ್ತಿಗಳು ಪಾಲಿಸ 
ಬೇಕಾದ ರೀತಿ ನೀತಿಗಳನ್ನು ಎಂದಡೆ ಕಟ್ಟು ಪಾಡನ್ನು 
ಚನ್ನಪಟ್ಟಣ ತಾಲ್ಲೂಕಿನ ಮಳೂರು ಪಟ್ಟಣದ ನಾರಾ 
ಯಣ ಸ್ವಾಮಿ ದೇವಾಲುಯ ದ ಹೊರಗೋಡೆ 
ಮೇಲಿರುವ ಶಾಸನವು ದಾಖಲಿಸಿದೆ.'5 


ಗಂಗಪಾಡಿಯ  ಕಿಳಲೆನಾಡಿನ ವಣ್ಣೂರ್‌ ಅಲಿ _ 


ಯಾಸ್‌ ಚೋಳಮಾದೇವಿ ಚತುರ್ವ್ವೇದಿ ಮಂಗಲಂನ 
ಗೋಷ್ಟಿಯ ಸದಸ್ಯ ರಾದ ಕೌಶಿಕ ಗೋತ್ರದ ಸುಬ್ರಮ 


ಣಿಕ್ಕಿರಮಾವಿಟಾನ್‌, ಅತ್ರೇಯ ಗೋತ್ರ! ದ ಜನ್ನ ಯ 
ಕಿರಮಾವಿಟಾನ್‌, ವಚ್ಚಗೋತ್ರದ ದಿವಾಕರೈಯನ್‌ 
ಮುಂತಾದವರು ಮಣಲೂರಿನ ಜಯಂಗೊಣ್ಣ 


ಚೋಳವಿಣ್ಣಗರ ದೇವರ ಪೂಜಾರಿಗಳಿಗೆ ಬರೆದುಕೊಟ್ಟ 
ಒಪ್ಪಿಗೆ ಪತ್ರದ ಕ್ರಮವೇನೆಂದರೆ, ನಾವು `ಈ ಪೂಜಾ 
ರಿಗಳ ಮೂಲಕ ದೇವರ ಖಜಾನೆಯಿಂದ ಮರಕ್ಕಾಲ್‌ 

ಎಂಬ ಅಳತೆಯಲ್ಲಿ 320 ಕಲಂ ಭತ್ತವನ್ನು ತೆಗೆದು 
ಕೊಂಡಿದ್ದೇವೆ. ಇದಕ್ಕೆ ಬಡ್ಡಿಯಾಗಿ ಒಂದು ವರ್ಷಕ್ಕೆ 3 
ಕಲುಣೆ “ಮತ್ತು 6 ನಾವೆ ದರದಂತೆ ಸೂರ್ಯಚಂದ್ರರಿ 
ರುವವರೆಗೆ ಡೇವಾಲಯಕೆ ತಂದು ಎಲ್ಲವನ್ನೂ "ಮರ 
ಕ್ಯಾಲ್‌'ನಲ್ಲಿ ಅಳತಮಾಡಿಕೊಡುತ್ತೇವೆ. ಕಲ್ಲು ಮಣ್ಣಿನ 
ಹೊಟೆ ಮೊಳಕೆ ಮತ್ತು ಜಳ್ಳುಗಳಿಂದ ಹೊರತುಪಡಿ 
ಸಿದ 100ಕಲಂಶುಚಿಯಾದ ಭತ್ತದ ಕ್ರಮ ಎಂತೆಂದರೆ 
- 50ಕಲಂ ಬಿಳಿ ಭತ್ತ ವಸಂತ 'ಯತುವಿನ ಬೆಳೆ 
ಯಲ್ಲಿ, ಮತ್ತು 50 ಕಲಂ ಕಪ್ಪು ಭತ್ತ ಬೇಸಿಗೆ ಬೆಳೆ 
ಯಲ್ಲಿ ಕೊಡುತ್ತೇವೆ- ಇವೆಲ್ಲವೂ ತೆಗೆದುಕೊಂಡ 
ಸಾಲೆ ನೀಡುವ ಬಡ್ಡಿಯ ರೂಪದ ಧಾನ್ಯದ ವಿವರ 
ಣೆಯಾದರೆ, ಮುಂದೆ ನಾವು ಕೊಡುವ ಧಾನ್ಯ ವನ್ನು 
ಪಡೆಯಲು ಬರುವವರಿಗೆ ಎರಡು ಊಟವನ್ನು 
ಪ್ರತಿದಿನ ಕೊಡುತ್ತೇವೆ ಎಂದು ತಿಳಿಸಿ ಇದನ್ನು 
ಪಡೆಯಲು ಬರುವವರು ಬೆಂಕಿ ಮತ್ತು ನೀರನ್ನು ಹಳ್ಳಿ 
ಯೊಳಕ್ಕೆ ತರಕೂಡದು; ಬೇರೆ ಹಳ್ಳಿಗಳ ಜೊತೆಗೆ 
ಸಂಪರ್ಕವಿಟ್ಟು: ಕೊಳ್ಳಬಾರದು ಮತ್ತು ವಸೂಲಾತಿಯ 
ದೃಷ್ಟಿಯಿಂದ ದನಗಳನ್ನು ತರಬಾರದು. ಯಾರೇ 


ಆದರೂ ಅವರಿಗೆ ತೊಂದರೆ ಮಾಡಿದರೆ, ಅದರಿಂದ 
ಉಂಟಾಗುವ ಆಘಾತಗಳಿಗೆ ತೊಂದರೆ ಮಾಡಿದವರೇ 
ಜವಾಬ್ದಾರರಾಗುತ್ತಾರೆ ಎಂದು ಕಟ್ಟುಪಾಡುಗಳನ್ನು 
ಸೂಚಿಸಿ, ಒಂದು ವೇಳೆ ನಾವು ಈ ಈ ಭತ್ತವನ್ನು ತಲು ಖಿ 
ಸಲು ತಪ್ಪಿದಲ್ಲಿ ಧರ್ಮವನ್ನು ಕಾಪಾಡುತ್ತಿರುವವರು 
1000 ಕವಿಂಜುವಿನ ಚಿನ್ನವನ್ನುದಂಡವಾಗಿ ಹಾದು 
ವುದೇ ಅಲ್ಲದೆ ಭತ್ತವನ್ನು ತಲುಪಿಸಲು ಒತ್ತಾಯಿಸು 
ವುದು, ಎಂದು ಶಾಸನವು ದಾಖಲಿಸುತ್ತದೆ. 


ಈ ಶಾಸನದಲ್ಲಿ ಉಲ್ಲೇಖಿಸಿರುವ ಬೆಂಕಿ ಮತ್ತು 
ನೀರನ್ನು ಹಳ್ಳಿಯೊಳಕ್ಕೆ ತರಕೂಡದು ಎಂಬ ಕಟ್ಟುಪಾ 
ಡನ್ನು ಗಮನಿಸಿದಾಗ `ಮತ್ತು ಅಕಪಕ್ಷದ ಹಳ್ಳಿಗ 


ಳೊಡನೆ ಸಂಪರ್ಕ ಕಡಿದುಕೊಂಡಿರಬೇಕು ವಿನ್ನುವುದನ್ನು 


ಗಮನಿಸಿದಾಗ, ಬಹುಶಃ ವಸೂಲಾತಿಗಾಗಿ ಬರುವವರು 
ಚಾಡಿ ಮಾತುಗಳಿಂದ, ಲಂಚ-ರುಷುವತ್ತುಗಳಿಂದ ಆಕ 
ರ್ಷಿತರಾಗಿ ಧಾನ್ಯವನ್ನು ಕೊಡುವವರಿಗೆ ತೊಂದರೆ 
ಎ |! ಎಂಬ ಉದ್ದೇಶದಿಂದ ಈ ಕಟ್ಟು 
ಪಾಡುಗಳನ್ನು ಧಿಸುತ್ತಿದ್ದರು ಎಂದು ಭಾವಿಸ 
ಬಹುದಾಗಿದೆ. 


ಈ ಎಲ್ಲ ಅವಲೋಕನದಿಂದ ಒಂದು ಅಂಶ 
ಸ್ಪಷ್ಟವಾಗುತ್ತದೆ. ದೇವಾಲಯಗಳಿಗೆ ಮತ್ತು ಅಲ್ಲಿನ 
ಸೇವಾ ವರ್ಗದವರಿಗೆ ದಾನ ದತ್ತಿಗಳನ್ನು ನೀಡುತ್ತಿದ್ದು 
ದರ ಜೊತೆಗೆ ಸಾರೋದ್ದಾರವಾಗಿ ನಡೆಯಲು ಸಹಾ 
ಯವಾಗುವಂತೆ ಕಟ್ಟುಕಟ್ಟಳೆಗಳನ್ನು ವಿಧಿಸುತ್ತಿದ್ದರು 
. ಅಪರೂಪವಾಗಿ ಗೋಚಾರವಾಗುವ ಒತ್ತೆಯಿಟ್ಟ 
ಅಥವಾ ಮಾರಿದ ಸಂದರ್ಭಗಳಲ್ಲಿ ರಾಜರೋ, 
ಅಧಿಕಾರಿಗಳ್ಲೋ' ಸಾರ್ವಜನಿಕರೋ, ಬಿಡಿಸಿಕೊಟ್ಟು 
ಮುಂದೆ ಹಾಗಾಗದಂತೆ ಎಚ್ಚರದಿಂದಿರಲು ನಿಬಂಧನೆಗೆ 
ಳನ್ನು ವಿಧಿಸುತ್ತಿದ್ದರು; ಇದೇ ರೀತಿದೇವಾಲಯದ 
ವ್ಯವಹಾರಗಳು ಸುಗಮವಾಗಿ, ಸುವ್ಯ ವಸ್ಥಿತವಾಗಿ ನಡೆ 
ದಾಕೊಂಡು ಹೋಗಲೂ ಸಹ ಕಟ್ಟುಪಾಡುಗಳನ್ನು 
ರೂಪಿ ಸಿಕೊಳ್ಳುತ್ತಿದ್ದರು. ಯಾವ ರೀತಿಯ ನಿಯಮ 


- ನಿಬಂಧನೆಗಳಿದ್ದರೂ ಸಹ ವಿರಳವಾಗಿ ದೊರೆಯುವ 


ಕೆಲವು ದಾನಶಾಸನಗಳಲ್ಲಿ ಈ ರೀತಿಯ ಕೆಲವು. 
ವಿಶಿಷ್ಟ ವಿಚಾರಗಳು, ವ್ಯವಹಾರಗಳು ಕಂಡುಬರುತ್ತವೆ. 


ಇತಿಹಾಸ ದರ್ಶನ 


1. ಕಪಟರಾಳ್‌ ಕೃಷ್ಣರಾವ್‌, " ಕರ್ನಾಟಕ ಸಂಸ್ಕೃತಿಯ ಸಂಶೋಧನೆ ' (ಸಂಶೊಧನಾತ್ಮಕ ಲೇಖನಗಳ ಸಂಗ್ರಹ) - 


1970; ಪ.221 
2. ಡಾ। ಎಂ.ಚೆದಾನಂದಮೂರ್ತಿ, " ಕನ್ನಡ ಶಾಸನಗಳ ಸ ಸಾಂಸ್ಕೃತಿಕ ಅಧ್ಯ ಯನ ' - 1979. 
3. ಡಾ। ಎಚ್‌.ಎಸ್‌.ಗೋಪಾಲರಾವ್‌ - " ಶಾನಗಳ ಹಿನ್ನೆಲೆಯಲ್ಲಿ ಕಲ್ಯಾಣ ಚಾಲುಕ್ಯರ ದೇವಾಲಯಗಳು - 


ಒಂದು ಸಾಂಸ ಸ್ಕೃತಿಕ ಆಧ್ಯ ಯನ '- (ಅಪ್ರಕಟಿತ ಮಹಾಪ್ರಬಂಧ) -ಅಧ್ಯಾ ಕೆ 
ಎ.ಕಃ 3, ಮಳವಳ್ಳಿ ತಾ| ಸಂಖ್ಯೆ 54 - ಕ್ರಿ.ಶ.ಸು.1185. 
. ಡಾ|| ಎಂ.ಚಿದಾನಂದ ಮೂರ್ತಿ - ಅದೇ - ಪು.191. 
: 4; ಚಾಮರಾಜನಗರ ತಾ॥ ಹಳೇ ಆಲೂರು ಕ್ರಿ.ಶ.1278; ಸಂಖ್ಯೆ.195 
ಆದೇ - ಸಂ.9 - ಬೆಂಗಳೂರುತಾ। - ಭು - ಕ್ರೆ.ಶ.1262; ಸಂಖ್ಯೆ: 115 
. ಎಕ: ಸಂ-2; (ಪರಿಷ ತ) - ದೊಡ್ಡಬೆಟ್ಟ - ಕ್ರಿ.ಶ.1634; ಸಂಖ್ಯೆ = 352 ಇದರಲ್ಲಿ ಅಡವು ಇಟ್ಟುಕೊಂಡವರ 
ಹೆಸರನ್ನು ಉಲ್ಲೇಖಿಸಲಾಗಿದೆ. 
ಸಂಖ್ಯೆ: 485; ಜೈನಮಠದಲ್ಲಿರುವ ತಾಮ್ರಶಾಸನ: ಕ್ರಿ.ಶ.1634 ಇದರಲ್ಲಿ ನಿಬಂಧನೆಯನ್ನು ಸೂಚಿಸಿದೆ.” 
9. ಎಕಸಂ- 8: 'ಹಾಸನ ತಾಲ್ಲೂಕು - ಗೊರೂರು... ಸಂಖ್ಯೆ:194 - ಈ ಶಾಸನದಲ್ಲಿ ತಂಗೆಪೆಣ್ಣಕ್ಕ ನಂಬಿಗೆ 
ನಿಬಂಧನೆಯನ್ನು ಹಾಕಿರುವುದು ತಿಳಿಯುತ್ತದೆ; ಸಂಖ್ಯೆಃ 195 - ಈ ಶಾಸನವು ಆಕೆ ದಾನ ಕೊಟ್ಟಿರುವುದನ್ನು 
ತಿಳಿಸುತ್ತದೆ. 
10. ಎ.ಕಃ ಸಂ-6- ಕೃ ಷ್ಷರಾಜಪೇಟೆ - 86 -ಕ್ರಿ.ಶಃ1179 
11. ಡಾ| ಎಚ್‌.ಎಸ್‌ ಜಾರ್‌ — ಪೂವೋಕ್ತ ಗ್ರಂಥ 
12. ಎ.ಕಃ ಸಂ.6 ಸಂಖ್ಯೆ -90 - ಕ್ರಿ.ಶ.1299 
13. ಅದೇ - ಸಂಖ್ಯೆ: 95 - ಕ್ರಿಶ. ಸಂ.1312 
14. ಡಾಟ ಎಚ್‌.ಎಸ್‌.ಗೋಪಾಲರಾವ್‌ - ಆದೇ - 
15. ಎ.ಕಃ ಸಂ.9 - ಸಂಖ್ಯೆ 129; ಕ್ರಿ.ಶ.1014. 


ರ 


ಇತಿಹಾಸ ದರ್ಶನ 


೩೯ 


